ಕರ್ನಾಟಿಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ :1352 

2) ಸದಸ್ಯರ ಹೆಸರು : ಶ್ರೀ ಐವನ್‌ ಡಿ'ಸೋಜಾ (ನಾಮನಿರ್ದೇಶನ ಹೊಂದಿದವರು) 

3) ಉತ್ತರಿಸುವ ದಿನಾಂಕ ; 18-03-2020 

4) ಉತ್ತರಿಸಬೇಕಾದ ಸಚಿವರು : ಮುಜರಾಯಿ, ಮೀನುಗಾರಿಕೆ ಹಾಗೂ ಬಂದರು 

ಮತ್ತು ಒಳನಾಡು ಜಲಸಾರಿಗೆ ಸಚಿವರು 
ಪುಶ್ನೆ ಉತ್ತರ 

ಅ) | ಕರ್ನಾಟಕ ನಿಗಮವು 2019-20ನೇ ಸಾಲಿನ ದಿನಾಂಕ: 30-09-2019ರ 
ಮೀನುಗಾರಿಕಾ ಅಂತ್ಯಕ್ಕೆ ರೂ.74.77 ಲಕ್ಷ ನಿವೃಳ ಲಾಭಗಳಿಸಿದ್ದು, ಒಟ್ಕಾರೆ 
ಅಬಿವೃದ್ಧಿ ನಿಗಮವು ಸಂಚಿತ ಲಾಭಾಂಶವು ರೂ.11.48 ಕೋಟಿಯಾಗಿರುತದೆ. 
2019-20 ರಲ್ಲಿ ಗಳಿಸಿದ 
ಲಾಭವೆಷ್ಟು; 

(ವಿವರ ನೀಡುವುದು) | 

ಅ) | ಕೆ.ಎಫ್‌.ಡಿ.ಸಿ. ಯಿಂದ ಬೆಂಗಳೂರಿನ ಕಬೃನ್‌ಪಾರ್ಕಿನಲ್ಲಿ ನಿಗಮದ 
ನಡೆಸಲ್ಪಡುವ ಮೀನು ಮತ್ಯದರ್ಶಿನಿ ಮಳಿಗೆಯು ಲಾಭದಲ್ಲಿರುತ್ತದೆ. 2019-20ನೇ 
ಊಟಿದ ಹೋಟೆಲ್‌ ಸಾಲಿನಲ್ಲಿ ದಿನಾಂಕ 01-04-2019 ರಿಂದ 30-09-2019 
ಚೆಂಗಳೂರು ಶಾಖೆಯು |ರವರೆಗೆ ಒಟ್ಟು ರೂ.33.62 ಲಕ್ಷ ಲಾಭಗಳಿಸಿರುತ್ತದೆ. 
ಲಾಭದಲ್ಲಿದೆಯೇ; ದಿನವೊಂದಕ್ಕೆ ಸದ್ರಿ ಮಳಿಗೆಯಲ್ಲಿ ಸರಾಸರಿ ರೂ.1.70 ಲಕ್ಷ 
ದಿನವೊಂದಕ್ಕೆ ನಡೆಸುವ | ವ್ಯವಹಾರ ನಡೆಯುತ್ತದೆ. 
ವ್ಯವಹಾರ ಎಷ್ಟು; ರಾಜ್ಯದಲ್ಲಿ ನಬಾರ್ಡ್‌ ಸಹಯೊಗದೊಂದಿಗೆ 
ಇಂತಹ ಹೋಟೆಲ್‌ ಆರ್‌.ಐ.ಡಿ.ಎಫ್‌. ಯೋಜನೆಯಡಿ ಒಟ್ಟು ರೂ.15.00 ಕೋಟಿ 
ಗಳನ್ನು ರಾಜ್ಯದ ವೆಚ್ಚದಲ್ಲಿ 12 ಮತ್ಯದರ್ಶಿನಿ ಮಳಿಗೆಗಳನ್ನು ನಿರ್ಮಿಸಲು 
ಎಷ್ಟು ಕಡೆಗಳಲ್ಲಿ ಉದ್ದೇಶಿಸಲಾಗಿದ್ದು, ಈ ಬಗೆ, ಪರಿಶೀಲಿಸಲಾಗುತಿದ್ದು 
ಪ್ರಾರಂಭಿಸಲು ಮಂಜೂರಾತಿ ದೊರೆತನ೦ತರ ಮಂಗಳೂರು, ಕುಂದಾಪುರ, 
ಸರಕಾರದ ಮುಂದೆ ಉಡುಪಿ, ಮೈಸೂರು, ಕಲಬುರ್ಗಿ, ಬೆಳಗಾವಿ, ಹಾಸನ, 

| | ಯೋಜನೆಗಳಿವೆ; ಹುಬ್ಬಳ್ಳಿ-ಧಾರವಾಡ, ವಿಜಯಪುರ ತುಮಕೂರು, 
(ವಿವರ ನೀಡುವುದು)  |ಶ್ರಿವಮೊಗ, ಮತ್ತು ರಾಯಚೂರುಗಳಲ್ಲಿ ನಿಗಮದಿಂದ 
ಮತ್ಯದರ್ಶಿನಿ ಮಳಿಗೆಗಳನ್ನುನಿರ್ಮಿಸಲಾಗುವುದು. 

ಇ) ಹಸಿ ಮೀನು ಮಾರಾಟ ನಿಗಮವು ತುಮಕೂರು, ಹಾಸನ, ಮಂಗಳೂರಿನ 
ಮಳಿಗೆಗಳು ಚಿಲಿಂಬಿ, ಮಡಿಕೇರಿ, ಶಿವಮೊಗ್ಗ, ಮೈಸೂರು ಮತ್ತು 
ಲಾಭದಲ್ಲಿವೆಯೇ; ಕೋಲಾರದಲ್ಲಿ ಹಸಿ ಮೀನು ಮಾರಾಟಿ ಮಳಿಗೆಯನ್ನು 
ವಾರ್ಷಿಕವಾಗಿ ಎಷ್ಟು ನಡೆಸುತ್ತಾ ಬಂದಿರುತ್ತದೆ. ಸದ್ರಿ ಮಳಿಗೆಗಳ ಲಾಭ-ನಷ್ಟ ಗಳ 
ಲಾಭಗಳಿಸುತ್ತದೆ; ವಿವರಗಳು ಈ ಕೆಳಗಿನಂತಿದೆ. 

(ವಿವರ ನೀಡುವುದು) ಮೀನು 2018-19ನೇ ಸಾಪನ್‌ರನಾರಕ: 
ತುಸ ಅಂತ್ಯಕೆ ನಖ ಲಾಜನಷ (+1 
ಮಳಿಗೆ ಡೂ ಲಕ್ಷಗಳಲ್ಲಿ) 

ತುಮಕೂರು (+) 5.17 
ಹಾಸನ (+) 1.47 
ಚಿಲಿಂಬಿ, (-) 1.05 
ಮಂಗಳೂರು § 
ಮಡಿಕೇರಿ (7.33 
ಶಿವಮೊಗ್ಗ (-) 4.96 
| 4 ಮಳಿಗೆಗಳು) 
ಮೈಸೂರು (5.72 

|| ಕೋಲಾರ (-) 1.04 


ಪ್ರೀ 


ನಿಗಮದ ಚಿಲಿಂಬಿ ಮಂಗಳೂರು, ಮಡಿಕೇರಿ, ಶಿವಮೊಗ, 
ಮತ್ತು ಮೈಸೂರು ಮಳಿಗೆಗಳು ಖಾಸಗಿಯವರ ಪೈಪೋಟಿ 
ಯಿಂದಾಗಿ ನಷ್ಟವುಂಟಾಗಿದ್ದು, ಪುಸ್ತುತ ಸಾಲಿನಲ್ಲಿ ಸದಿ 
ಮಳಿಗೆಗಳನ್ನು ಲಾಭದಲ್ಲಿ ನಡೆಸಲು ಕ್ರಮವಹಿಸಲಾಗಿದೆ. 


ಇದಲ್ಲದೆ, ನಿಗಮವು ಬೆಂಗಳೂರಿನ ಯಲಹಂಕ, 
ಸಿದೃಲಿಂಗಮರ ಮೈಸೂರು, ಸುಳ್ಯ ಮತ್ತು ಪುತ್ತೂರು ಇಲ್ಲಿ 
ಫಿಗೆಗಳನ್ನು ಹೊಂದಿದ್ದು, ಸದ್ರಿ ಮಳಿಗೆಗಳನ್ನು 


ಖಾಸಗಿಯವರಿಗೆ ಲೈಸೆನ್ಸ್‌ ಮೇಲೆ ನಡೆಸಲು ನೀಡಲಾಗಿದೆ. 


ಕೆ.ಎಫ.ಡಿ.ಸಿ. ಯಲ್ಲಿ 
ಪ್ರಸ್ತುತ ಎಷ್ಟು 
ನೌಕರರು ಕೆಲಸ 
ನಿರ್ವಹಿಸುತ್ತಿದ್ದಾರೆ; 
ಖಾಯಂ, 
ದಿನಗೂಲಿ ಮತ್ತು 
ಗುತ್ತಿಗೆ ಆಧಾರದ 
ಮೇಲೆ ಕರ್ತವ್ಯ 
ನಿರ್ವಹಿಸುತ್ತಿರುವರ 
ಸಂಖ್ಯೆ ಎಷ್ಟು? 
(ವಿವರ 
ನೀಡುವುದು) 


ನಿಗಮದಲ್ಲಿ ಒಟ್ಟು 262 ಮಂಜೂರಾದ ಹುದೆಗಳಿದ್ದು, 
ಇದರಲ್ಲಿ 87 ಮಂದಿ ಖಾಯಂ ನೌಕರರು ಕಾರ್ಯ 
ನಿರ್ವಹಿಸುತ್ತಿದ್ದಾರೆ. ಅಲ್ಲದೆ, ಗುತ್ತಿಗೆ ಆಧಾರದಲ್ಲಿ ಒಟ್ಟು 145 
ಮಂದಿ ನೌಕರರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ವಿವರಗಳು ಈ 
ಕೆಳಗಿನಂತಿದೆ:- 


ಖಾಯಂ ನೌಕರರು 
ಖಾಲಿ 
ಕ್ರ. | ವರ್ಗ | ಮಂಜೂರಾದ | ಭರ್ತಿಯಾದ | ರುವ 
ಸಂ. ಹುದೆಗಳು ಹುದ್ದೆಗಳು ಹುದ್ದೆಗಳು 
1) ಐ 4 2 § 
2) ಬಿ 16 7 9 
3) ಸಿ 198 58 140 
4) ಡಿ 41 20 21 
ಎನ್ನು] 262 87 175 
ಹೊರಗುತ್ತಿಗೆ ನೌಕರರು 
ಕ್ರ. [ಕರ್ತವ್ಯ ನಿರ್ವಹಿಸುತ್ತಿರುವ 
ಸಂ. | ವರ್ಗ ನೌಕರರು 
1) [R) 1 
2) ಬಿ - 
3) ಸಿ 85 
4) ಡಿ 59 
ಒಟ್ಟು 145 


ಸಂಖ್ಯೆ: ಪಸಂಮೀ ಇ-78 ಮೀಣಯೋ 2020 


(ಹೋಟ | 


ಮುಜರಾಯಿ, ಮೀನುಗಾರಿಕೆ ಹಾಗೂ 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು 


